(ತ 10404640 





111.11. 111111. 


ಶ್ರೀವಿಜಯದಾಸಾರ್ಯ 
ವಿರಚಿತ 


ಶ್ರೀ ಪುರಂದರದಾಸರ 


ಸ್ತೋತ್ರ ಸುಳಾದಿ 


ಸಂಪಾದಕ : ಅರವಿಂದಲೋಚನ 


1೭111041 11(10೧)01' 


ಗತಶಾಲಿವಾಹನಶಕ ೧೯೪೨ 
ಚಾಂದ್ರಮಾನ 
ಶಾರ್ವರೀ ನಾಮ ಸಂವತ್ಸರದ 
ಶಿಶಿರ ಖುತುವಿನ 
ಮಾಘಮಾಸದ 
ಶುಕ್ಲಪಕ್ಷದ ಪ್ರತಿಪದೆಯಂದು ಈ 
ಗ್ರಂಥವು ಪ್ರಕಟ 


1೭111041 11(10)01' 


ಶ್ರೀ ಪುರಂದರದಾಸರ ಸ್ತೋತ್ರ 
ಸುಳಾದಿ 


ರಾಗ : ಪಂತುವರಾಳಿ 


ಧ್ರುವತಾಳ 


ಆವ ಜನುಮದಲ್ಲಿ ಸ್ನಾನ ಮಾಡಿದೆನೊ 
ಅವ ಜನುಮದಲ್ಲಿ ದಾನವ ಮಾಡಿದೆನೊ 
ಅವ ಜನುಮದಲ್ಲಿ ಮೌನ ಮಾಡಿದೆನೊ 
ಅವ ಜನುಮದಲ್ಲಿ ಗಾನ ಮಾಡಿದೆನೊ 
ಆವ ಜನುಮದಲ್ಲಿ ದ್ಯುಸರಿತು ಮಿಂದಿನೊ 
ಆವ ಜನುಮದಲ್ಲಿ ಯಾತ್ರೆ ಚರಿಸಿದೆನೊ 
ಅವ ಜನುಮದಲ್ಲಿ ವೇದ ಓದಿದೆನೊ 


1೭111041 11(10)01' 


ಆವ ಜನುಮದಲ್ಲಿ ಧರ್ಮದಿ ನಡೆದೆನೊ 

ಆವ ಜನುಮದಲಿ ಗುರು ಸೇವೆ ಮಾಡಿದೆನೊ 
ಆವ ಜನುಮದಲಿ ಸಂತರಲ್ಲಿದ್ದೆನೊ 

ಆವ ಜನುಮದಲ್ಲಿ ಯಾಗವ ರಚಿಸಿದೆನೊ 
ಆವ ಜನುಮದಲ್ಲಿ ಸತ್ಕರ್ಮ ಚರಿಸಿದೆನೊ 
ಆವ ಜನುಮದಲಿ ವಾಯುಮತ ಪೊಂದಿದೆನೊ 
ಅವ ಜನುಮದಲಿ ಶ್ರವಣವ ಕೇಳಿದೆನೊ 

ಆವ ಜನುಮಗಳಲಿ ಧ್ಯಾನಂಗಳೆದಿದೆನೊ 
ಆವ ಜನುಮದಲ್ಲಿ ಅವಾವದರ್ಚಿಸಿದೆನೊ 
ನಾ ವಂದದರೊಳಗೆ ಗೆರೆಗೊಯ್ಯಲರಿಯೆ 
ಆವ ಕರ್ಮವೊ ಮತ್ತಾವಾವ ನಡತಿಯೊ 
ಆವದಾವದೊ ಎನಗೆ ಈ ಪುಣ್ಯ ಫಲಿಸಿತು 
ಪಾವನ ನಾನಾದೆ ದಾಸರಿಂದ 


ಕೈವಲ್ಯನಾಥ ಸಿರಿ ವಿಜಯವಿಠ್ಚಲರೇಯ 


1೭111041 11(10)01' 


ಭಾವ ಬಲ್ಲನೊ ಮಹಿಮ ಕಾವನು ಪ್ರತಿದಿನ ॥ 1 ॥ 


ಮಟ್ಟತಾಳ 


ನರಸಿಂಹ ವೈಕುಂಠ ನರಹರಿ ಯೋಗೇಂದ್ರ 
ಸಿರಿ ಸುಲಭ ಸೊಬಗುವರದ ಅಚಲಾನಂದ 
ಅರವಿಂದನಾಭ ಹರಿವ್ಯಾಸ ಕೃಷ್ಣ ವರದಾನಿ ಚನ್ನ 
ಸಿರಿಪತಿ ಚಲುವ ಶ್ರೀಕರ ಶೃಂಗಾರ ಸುಂ - 
ದರ ಬೋಧಪತೆ ಗುರು ಅಚ್ಯುತ ಚ- 

ತುರ ಮಧ್ವಪತಿ ಗರುಡವಾಹನ ಮುದ್ದು 
ಪರಿಪೂರ್ಷಾನಂತ ದಾರಿಪನ ಶ್ರೀ- 

ಧರ ಪಾಂಡುರಂಗ ಚರಿತಾನಂದಾವಿ- 
ಸ್ತರವಾದ ಬಲು ಪರಿ 

ಪರಿಯಲಿ ಪೇಳಿ ಅಂಕಿತವ ಸರಸದಲಿ ಪೇಳಿ 
ಪರಮ ಭಕುತಿಯಲ್ಲಿ ವಿಜಯವಿಥ್ಧಲ ನಿನ್ನ 


1೭111041 11(10)01' 


ಸ್ಮರಣೆ ಮಾಡಿದರು ಆದ್ಯರು ನಿರ್ಮಳರಾಗಿ ॥ 2 ॥ 


ತ್ರಿವಿಡತಾಳ 


ಇವರು ಈ ಪರಿಯಲ್ಲಿ ಅಂಕಿತವನು ಹಾಕಿ 
ಅವನಿಯೊಳಗೆ ಸಂಚರಿಸುತಲಿರುತ್ತಿರಲು 
ಭವದೂರರಾಗಿ ದಾಸರು ತಮ್ಮ ಸುತರೊಡ - 
ನೆ ವಿರಚಿಸಿದರು ಪುರಂದರ ವರದ ಗುರು ಅಭಿ - 
ನವ ಗುರುಮಧ್ವಪತಿ ಎಂಬಾಂಕಿತದಿಂದ 
ವಿವರಣೆ ಮಾಡಿ ಲೋಕವನು ಉದ್ಧ್ಭರಿಸೆ 
ಅವರವರು ಎಲ್ಲಾ ಅತಿ ದಯಾಪರರಾಗಿ 
ಭವಿಷ್ಯೋತ್ತರ ತಿಳಿದು ಎನಗೆ ಒಂದು 

ಕವನಕ್ಕೆ ನೆಲೆಮಾಡಿ ಪೋಗಿದ್ದರದರಿಂದ 

ಹವಣ ತಿಳಿದಿನೊ ಗುರುಗಳ ಕರುಣದಿಂದ 


1೭111041 11(10)01' 


ಜವನ ಬಾಧೆಯ ಕಳೆವ ವಿಜಯವಿಠ್ಚಲನ 
ಅವಸರದಲಿ ನಾ ಚರಣವ ನಂಬಿದೆನೊ ॥3 ॥ 


ಅಟ್ಟತಾಳ 


ಕಳಸಜನರು ಪೋಗುತಲೊಂದು ಮನದೊಳು 
ತಿಳಿದು ವಂದಾಲದೆಲೆಯನ್ನು ನಿಜ ಶಿಷ್ಯ 
ಫಲುಗುಣಗಿಟ್ಟ ತೆರದಂತೆ ಎನಗೊಂದು 
ಉಳಹಿ ಪೋದರು ಅಂಕಿತಕ್ಕೆ ವಿಜಯವಿ- 
ಥ್ಚಲನೆಂಬೊ ನಾಮ ಶ್ರೀಹರಿ ದಯದಿಂದ 
ನೆಲೆವಂತ ಸಾನಾದೆ ದುರುಳರ ಜರಿದು 


ಹಲವು ಬಗೆ ದೈವ ವಿಜಯವಿಠ್ಚಲನ್ನ 
ಸಲೆ ಸ್ತೋತ್ರವನು ಪೇಳಲದರಿಂದ ಬಲು ಧನ್ಯ ॥ 4 ॥ 


1೭111041 11(10೧)01' 


ಆದಿತಾಳ 


ದಾಸರು ಮೊದಲಾದ ಜ್ಞಾನಿಗಳ ಕವಿತಾ 
ದೇಶದೊಳಗೆ ರವಿ ಭಾಸದಂತೊಪ್ಪುತಿರೆ 
ಲೇಶ ಬುದ್ದಿಗನು ಹರಿ ಪ್ರೇರಣೆಯಿಂದ 
ದಾಸರ ದಯದಿಂದ ಕವನ ಪೇಳಿದರಿದು 
ದೋಷದೊಳಗೆ ದೀಪ ಹಚ್ಚೆದೋಪಾದಿಯಲ್ಲಿ 
ಭಾಸವಲ್ಲದೆ ಇದಕೆ ಕಾಣಬಾರದಧಿಕ 
ಕೋಶರತ್ನವ ಗಳಿಸಿ ಅವರು ಸುಖಿಸಿದರು 
ಕಾಸು ಸಂಪಾದಿಸೆ ಹರುಷವಾಯಿತೆನಗೆ 
ಮೋಸ ಎನಗೆ ಇಲ್ಲ ವಿಜಯವಿಠ್ಠಲರೇಯ 
ತಾ ಸಲಹುವೆನೆಂದಾ ದಾಸರ ಕೂಡಿಸಿ ॥5॥ 


1೭111041 11(10)01' 


ಜತೆ 


ಆವಾವದೊ ಪುಣ್ಯ ಎನಗೊಂದು ತಿಳಿಯದು 
ಈ ವಿಜಯವಿಠ್ಠಲನು ಒಲಿದಾ ಕಾರುಣ್ಯದಲಿ ॥ 


ಶೀ ಕಷಾರ್ಪಣಮಸು॥ 
ದ) ಲಿ ಣಿ ಇದಿ 


ಶ್ರೀ ಮಧ್ಬೇಶಾರ್ಪಣಮಸ್ತು! 


1೭111041 11/(10೧)01' 


